ಕರ್ನಾಟಿಕ ವಿಧಾನ ಪರಿಷತ್ತು 


1 {ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


‘20 | 


2""'ಸದಸ್ಕರ ಹೆಸರು 


ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕೇತು | 


3 | ಉತ್ತರಿಸಬೇಕಾದ ದಿನಾಂಕ 


4" ಉತ್ತರಿಸುವ ಸಚಿವರು 


ಕಂದಾಯ ಸಜಚಿ:ವರು 


16.02.2022 


ಪ್ರಶ್ನೆ" 


ಉತ್ತರ 


ಕಳೆದ 3 ವರ್ಷ ಗಳಿಂದ 
ಬೆಂಗಳೂರು ಗ್ರಾಮಾಂತರ 
ಮತ್ತು ರಾಮನಗರ ಜಿಲ್ಲೆ 
ಯಲ್ಲಿ ಪೋಡಿಗಾಗಿ ಸಲ್ಲಿಕೆ 
ಯಾಗಿರುವ  ಅರ್ಜಿಗಳೆಷ್ಟು; 
ಇದರಲ್ಲಿ ಎಷ್ಟು ಅರ್ಜಿ 
ಗಳನ್ನು ವಿಲೇವಾರಿ ಮಾಡ 
ಲಾಗಿದೆ; ಬಾಕಿ ಇರುವ ಅರ್ಜಿ 
ಗಳೆಷ್ಟು: ಬಾಕಿ ಇರುವ ಅರ್ಜಿ 
ಗಳನ್ನು ಯಾವಾಗ ವಿಲೇ 
ಮಾಡಲಾಗುವುದು; 
(ಹೋಬಳಿವಾರು 
ತಾಲ್ಲೂಕುವಾರು 
ನೀಡುವುದು) 


ಮತ್ತು 
ವಿವರ 


ಕಳೆದ 3 ವರ್ಷಗಳಿಂದ ಬೆಂಗಳೂರು ಗ್ರಾಮಾಂತರ ಹಾಗೂ 
ರಾಮನಗರ ಜಿಲ್ಲೆಗಳಲ್ಲಿ ತತ್ಕಾಲ್‌ ಪೋಡಿಗಾಗಿ ಸ್ಮೀಕೃತವಾದ ಅರ್ಜಿಗಳ 
ಪ್ರಗತಿ ವಿವರ ಈ ಕೆಳಗಿನಂತಿರುತ್ತದೆ. 


ಜಿಲ್ಲೆಗಳ | ಪ್ರಾ 
ಹೆಸರು |ಶಿಲ್ಲು 
ಬೆಂಗಳೂರು 
ಗ್ರಾಮಾಂತರ ರ 
ರಾಮನಗರ | 3682 


ಸ್ಲೀಕೃತಿ ಒಟ್ಟು ವಿಲೇ | ಬಾಕಿ | 


11968 | 15124 


4521 | 
15017 | 18699 


10603 | 
7061 


11638 | 


ಕಳೆದ 3 ವರ್ಷಗಳಿಂದ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ 
ಜಿಲ್ಲೆಯಲ್ಲಿ ಪೋಡಿಗಾಗಿ ಸ್ವೀಕೃತವಾದ ಮತ್ತು ವಿಲೆಯಾದ ಹಾಗೂ 
ಬಾಕಿಯಿರುವ ಅರ್ಜಿಗಳ ಹೋಬಳಿವಾರು/ತಾಲ್ಲೂಕುವಾರು ವಿವರವನ್ನು 
ಅನುಬಂಧದಲ್ಲಿ ನೀಡಿದೆ. 


ಆ) 


ಕಾಲ 


ಪೋಡಿಗಾಗಿ ಸಲ್ಲಿಕೆಯಾಗುವ 
ಅರ್ಜಿಗಳನ್ನು ಇತ್ಯರ್ಥ 
ಪಡಿಸಲು ಕಾಲಮಿತಿ ಇದೆಯೇ; 
ಮಿತಿಯೊಳಗೆ 
ಅರ್ಜಿಗಳನ್ನು ವಿಲೇ ವಾರಿ 
ಮಾಡದ ಎಷ್ಟು ಜನ 
ಅಧಿಕಾರಿಗಳ ವಿರುದ್ಧ ಸಿ.ಸಿ.ಎ. 
ವಿಯಮಾವಳಿ ಅನ್ವಯ ಕ್ರಮ 
ಕೈಗೊಳ್ಳ ಲಾಗಿದೆ; 


ತತ್ಕಾಲ್‌ ಪೋಡಿಗಾಗಿ ಸಲ್ಲಿಕೆಯಾಗಿರುವ ಅರ್ಜಿಗಳಲ್ಲಿ ಯಾವುದೇ 
ಸಮಸ್ಯೆಗಳು/ತಕರಾರುಗಳು ಇಲ್ಲದಿದ್ದಲ್ಲಿ 45 ದಿನಗಳಲ್ಲಿ ವಿಲೇವಾರಿ 
' ಮಾಡಬೇಕಾಗಿರುತ್ತದೆ. ಒಂದು .ವೇಳೆ ಪಹಣಿ ತಿದ್ದುಪಡಿ/ತಕರಾರು/ 
ದಾಖಲೆಗಳು ನಶಿಸಿರುವುದು ಇತ್ಯಾದಿ ತೊಂದರೆಗಳಿದ್ದಲ್ಲಿ ಸದರಿ]; 
ಅರ್ಜಿಯ ವಿಲೇವಾರಿ ಮಾಡಲು 120 ದಿನಗಳ ಅವಧಿ 
ನಿಗಧಿಪಡಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ 
| ಜಿಲ್ಲೆ ಯಲ್ಲಿ ಕಳೆದ 3 ವರ್ಷಗಳಲ್ಲಿ ಪೋಡಿ ಪ್ರಕರಣಗಳ ವಿಲೇವಾರಿಯಲ್ಲಿ 
| ವಿಳಂಬ ಮಾಡಿರುವ ಮತ್ತು ನಿಗಧಿತ ಗುರಿಯಂತೆ ಪ್ರಗತಿ ಸಾಧಿಸಲು 
| ವಿಫಲರಾಗಿರುವ ಒಟ್ಟು 12 ಅಧಿಕಾರಿ/ನೌಕರರ ವಿರುದ್ಧ ಶಿಸ್ತು ಕ್ರಮ 
ಕೈಗೊಳ್ಳಲಾಗಿದೆ. 


ಇ) 


ಪೋಡಿಗಾಗಿ ಬಾಕ ಇರುವ 
ಅರ್ಜಿಗಳನ್ನು ತೃರಿತಗತಿ 
ಯಲ್ಲಿ ವಿಲೇವಾರಿ ಮಾಡಲು 
ಯಾವ ಕ್ರಮಗಳನ್ನು 
ಕೈಗೊಳ್ಳಲಾಗಿದೆ; 


ಪಫೋಡಿಗಾಗಿ ಬಾಕಿ ಇರುವ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ 

ಮಾಡಲು ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 

1 ಇಲಾಖೆಯಲ್ಲಿ ಅಳತೆ ಕೋರಿ ಸ್ಲೀಕೃತವಾಗುವ ಎಲ್ಲಾ ಅರ್ಜಿಗಳನ್ನು 
ಮೋಜಿಣಿ ತಂತ್ರಾಂಶದ ಮುಖಾಂತರ ಆನ್‌ಲೈನ್‌ನಲ್ಲಿ 
ಸ್ವೀಕರಿಸಲಾಗುತ್ತಿದ್ದ ತಂತ್ರಾಂಶದ ಪ್ರತಿ ಹಂತದಲ್ಲಿಯೂ ೯1೦ 
(ಸರದಿ ಸಾಲಿನಂತೆ: ಪದ್ದತಿಯನ್ನು ಅಳವಡಿಸಲಾಗಿದೆ, ಸರದಿ 
ಸಾಲಿನಂತೆ ಅಳತೆಗಾಗಿ ಭೂಮಾಪಕರಿಗೆ ತಂತ್ರಾಂಶದ ಮೂಲಕ 
ಆನ್‌ಲೈನ್‌ನಲ್ಲಿ ವಿತರಿಸಲಾಗುತ್ತಿದೆ. ಪ್ರಕರಣದಲ್ಲಿ ಅಳತೆಯಾದ 


ನಂತರ ಭೂಮಾಪಕರು ಕಡತಗಳನ್ನು ಹಂಚಿಕೆಯಾದ ಸರದಿ 


5) 


6) 


4) 


ಸಾಲಿನಂತೆ ಆನ್‌ಲೈನ್ನಲ್ಲಿ ಅಪ್‌ಲೋಡ್‌ ಮಾಡಲು ಹಾಗೂ 
ಅಪ್‌ಲೋಡ್‌ ಮಾಡಿರುವ ಕಡತಗಳ ಪರಿಶೀಲನೆ ಮತ್ತು 
ಅನುಮೋದನೆಯನ್ನು ಸಹಾ ತಂತ್ರಾಂಶದ ಮುಖಾಂತರ 
ಆನ್‌ಲೈನ್ನಲ್ಲೇ ಸರದಿ ಸಾಲಿನಂತೆ ನಿರ್ವಹಿಸುವ ಮೂಲಕ, 
ಪ್ರಕರಣಗಳ ವಿಲೆವಾರಿಯಲ್ಲಿ ಯಾವುದೇ ವಿಳಂಬಕ್ಕೆ ಅವಕಾಶ 
ವಿಲ್ಲದಂತೆ ಕ್ರಮವಹಿಸಲಾಗುತ್ತಿದೆ. 

ನಿಯಮಿತವಾಗಿ ಕಂದಾಯ ಇಲಾಖೆಯಿಂದ ಪಹಣಿ ತಿದ್ದುಪಡಿ 
ಕುರಿತು ಕಂದಾಯ ಅದಾಲತ್‌ ಗಳನ್ನು ನಡೆಸಲಾಗುತ್ತಿದೆ 
ನಮೂನೆ 1 ರಿಂದ 5 ಅನ್ನು ಭರ್ತಿ ಮಾಡಲು ಅಗತ್ಯ ಸೂಚನೆ ಮತ್ತು 
ಮಾರ್ಗಸೂಚಿಗಳನ್ನು ನೀಡಲಾಗಿದೆ. 

ಕಾಲಕಾಲಕ್ಕೆ ವಿಡಿಯೋ ಸಂವಾದ ಮತ್ತು ವಿಭಾಗವಾರು ಅಧಿಕಾರಿಗಳ 
ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ಮಾಡಿ ಹೆಚ್ಚಿನ ಪ್ರಗತಿ ಸಾಧಿಸಲು ಸೂಕ್ತ 
ಮಾರ್ಗದರ್ಶನ ಮತ್ತು ಅಗತ್ಯ ಸೂಚನೆ ನೀಡಲಾಗುತ್ತಿದೆ. 

ಹೆಚ್ಚಿನ ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕುಗಳಿಗೆ ಕಡಿಮೆ 
ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕಿನಿಂದ ಭೂಮಾಪಕರನ್ನು 
ನಿಯೋಜನೆ ಮಾಡಿ ಪ್ರಕರಣಗಳನ್ನು ವಿಲೇಗೊಳಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. 

2072 ಪರವಾನಗಿ ಭೂಮಾಪಕರ ಆಯ್ಕೆ ಕುರಿತು ಅರ್ಜಿಗಳನ್ನು 


'ಆಹ್ಮಾನಿಸಿ, ದಿನಾ೦ಕ 1-2-2021 & 2-2-2021 ರಂದು ಸ್ಪರ್ಧಾತ್ಮಕ 


ಪರೀಕ್ಷೆಯನ್ನು ನಡೆಸಿ, ಜಿಲ್ಲಾವಾರು ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ 
ಮಾಡಿ ತರಬೇತಿ ನಂತರ ಉತ್ತೀರ್ಣವಾದ 841 ಜನರಿಗೆ ಪರವಾನಗಿ 
ನೀಡಿ ರಾಜ್ಯದ ವಿವಿಧ ತಾಲ್ಲೂಕುಗಳಿಗೆ ನಿಯೋಜಿಸಿದ್ದು, ನಿಯೋಜಿತ 
ತಾಲ್ಲೂಕುಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಇಲಾಖಾ ತರಬೇತಿ 
ಪೂರ್ಣಗೊಳಿಸಿರುವ 438 ಜನ ಪರವಾನಗಿ ಭೂಮಾಪಕರಿಗೆ ಪಿಪಿಧ' 
ತಾಲ್ಲೂಕುಗಳಿಗೆ ಕೌನ್ಸಿಲಿಂ್‌ ಮೂಲಕ ಸ್ಮ್ನಳ ನಿಯೋಜನೆ 
ಮಾಡಲಾಗಿದೆ. ಪುಸ್ತುತ 508 ಪರವಾನಗಿ ಭೂಮಾಪಕರು ತರಬೇತಿ 
ಪಡೆಯುತ್ತಿದ್ದು, ತರಬೇತಿ ನಂತರ ಉತ್ತೀರ್ಣರಾದವರಿಗೆ ಪರವಾನಗಿ 
ನೀಡಿ - ರಾಜ್ಯದ ವಿವಿಧ ತಾಲ್ಲೂಕುಗಳಿಗೆ ಕಾರ್ಯ 
ನಿಯೋಜಿಸಲಾಗುತ್ತದೆ. 

ಅಗತ್ಯತೆಗಮುಗುಣವಾಗಿ ಹೊಸದಾಗಿ 3000 ಪರವಾನಗಿ 
ಭೂಮಾಪಕರನ್ನು ಆಯ್ಕೆ ಮಾಡಿಕೊಳ್ಳಲು ದಿನಾ೦ಕ 28-12-2021 
ರಂದು ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಪ್ರವೇಶ ಪರೀಕ್ಷೆ ನಡೆಸಿ 


. ಜಿಲ್ಲಾವಾರು ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ, ತರಬೇತಿ 


ಸಂತರ ಉತ್ತೀರ್ಣರಾದವರಿಗೆ ಪರವಾನಗಿ ನೀಡಿ ರಾಜ್ಯದ ವಿವಿಧ 
ತಾಲೂಕುಗಳಿಗೆ ಕಾರ್ಯ ನಿಯೋಜಿಸಲಾಗುತ್ತದೆ. 
ಇದರಿಂದ ಬಾಕಿ ಪ್ರಕರಣಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಲು 


ಸಾಧ್ಯವಾಗುತ್ತದೆ. 


ಬೆಂಗಳೂರು ಗ್ರಾಮಾಂತರ 
ಮತ್ತು ರಾಮನಗರ ಜಿಲ್ಲೆ 


ಗ್ರಾಮಗಳ ಸಂಖ್ಯೆ 
(ವಿವರ ನೀಡುವುದು) 


ಎಷ್ಟು? 


ಯಲ್ಲಿರುವ ಪೋಡಿ ಮುಕ್ತ. 


ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಪೋಡಿ 
ಮುಕ್ತ ಗ್ರಾಮ ಯೋಜನೆಯಡಿ ಅಳತೆ ಕಾರ್ಯ ಪೂರ್ಣಗೊಂಡ 
- ಗ್ರಾಮಗಳ ತಾಲ್ಲೂಕುವಾರು ವಿವರ 


ಜಿಲ್ಲೆ 


ತಾಲ್ಲೂಕು 


ಪೋಡಿ ಮುಕ್ತ ಗ್ರಾಮ ಯೋಜನೆ 
ಯಡಿ ಅಳತೆ ಕಾರ್ಯ.ಪೂರ್ಣ 
ಗೊಂಡ ಗ್ರಾಮಗಳ ಸಂಖ್ಯೆ ' 


ಬೆಂಗಳೂರು 


ಗ್ರಾಮಾಂತರ 


ಹೊಸಕೋಟೆ 


109 


ದೇವನಹಳ್ಳಿ 


113 


ಡಿ.ಬಿ.ಪುರ 


290 


ನೆಲಮಂಗಲ 


199 


ಒಟ್ಟು 


711 


ರಾಮನಗರ 


CEEFETEERELs 


ರಾಮನಗರ 


75 


ಚನ್ನಪಟ್ಟಣ ' 


ಕನಕಪುರ 


ಮಾಗಡಿ . 119 
“ಒಟ್ಟು 432 


ಸಂಖ್ಯ: ಕಂಇ 18 ಎಸ್‌ಎಸ್‌ಸಿ.2022 


ಜಾ 
(ಆರ್‌.ಅಶೋಕ) 
ಕಂದಾಯ ಸಚಿವರು 


LCQ-120 


ಅನುಬಂಧ 
ಜಿಲ್ಲೆ ತಾಲ್ಲೂಸು ಹೋಬಳಿ ಕಲ್ಸಿ ಸ್ಮೀಕೃತಿ | ಒಟ್ಟು | ವಿಲೇ | ಬಾಕಿ 
Fi ಸೋಂಪುರ 175 | 6200 | 795 | 59 | 20 
ಸೋಂಪುರ-2 13 67 80 59 | 21 
ನೆಲಮಂಗಲ ನ 50 | 28 |28 [217 | 71 
ಕಸಬಾ 316 | 930 | 1246 | 923 | 323 
ಕಸಬಾ-2 26 87 113 [ 80 [33 
ತ್ಯಾಮಗೂಂಡ್ತು-2 | 117 | 475 | 592 | 469 | 123 
ತೂಬಗೆರೆ 149 | 462 | 61 | 42 | 179 
ಮ ಮದುರೆ m9 | 377 |496|331}165 
cl ಸಾಸಲು 73 306 | 379 | 2020 | 7177 
ಬೆಂಗಳೂರು ಕಸಬಾ 203 | 69 | 897 | 529 | 368 | 
ಗ್ರಾಮಾಲತರ | ದೊಡ್ಕಬೆಳವಂಗಲ | 153 | 650 | 803 | 42 | 380 
ಚನ್ನರಾಯಪಟ್ಟಣ | 15 | 625 | 740 | 554 | 186 
ದೇವನ ಹಳ್ಳಿ | - ವಿಜಯಪುರ 131 900 | 1031 | 678 | 353 
ಕಸಬಾ 153 | 668 | 821 |576 |245 
ಕುಂದಾಣ 15 | 82 | 966 | 692 | 274 
ಜಡಿಗೇನಹಳ್ಳಿ | 224 | 735 | 959 | 709 | 250 
ಕಸಬಾ 283 | 916 | 1199] 89 | 309 
ಹೊಸಕೋಟೆ ಸೂಲಿಬೆಲೆ | 154 | 727 | 881 | 581 | 300 
ಅನುಗೊಂಡನಹಳ್ಳಿ | 312 | 881 | 1193 | 885 | 308 | 
ನಂದಗುಡಿ 245 | 789 | 104 | 780 | 254 
ಒಟ್ಟು 3156 | 11968 | 15124 | 10603 | 4521 
ಕಸಬಾ 27 | 1100 | 1370 | 709 | 661 
ಕುದೂರು 214 | 850 | 1064 | 693 | 371 
ಮಾಗಡಿ ಮಾಡಬಾಳ್‌ 133 623 756 | 367 | 389 
ತಿಪ್ಪಸಂದ್ರ 108 | 595 | 703 | 452 | 251 
ಸೋಲೂರು 208 | 886 | 1094} 554 | 540 
ಕೈಲಾಂಚ 22 16 38 22 I 16 
ಕಸಬಾ 84 28 | 332 [218 | 114 
ಕೈೆಲಾಂಚ-2 34 1971 | 225 | 14 | 84 
ಹವಗ ಕಸಬಾ DN SE 5 0 5 
ಹತವ ಬಿಡದಿ 139 32 171 | 152 | 19 
ಕೆಲಾಂಚ-' 65 286 | 351 | 238 Tf 113 
ಕೂಟಗಲ 143 | 465 | 6086 | 380 | 228 
ಬಿಡದಿ-2 80 559 | 639 [425 | 214 
ಕಸಬಾಂ 33 109 | 7142 | 91 | 51 
ಬಿಡದಿ-1 123 | 560 | 683 |429|254 
ಮಳೂರು 13 | 83 |936 |645 | 291 
ಚನ್ನಪಟ್ಟಣ | ವಿರುಪಾಕ್ಷಿಪುರ 140 | 1244 | 1384 | 876 | 508 
ಕಸಬಾ 91 729 | 820 | 561 | 259 


ಮರಳವಾಡಿ 288 | 1108 | 1396 | 835 | 561 
ಉಯ್ಯಂಬಳ್ಳಿ | 186 | 566 | 752 | 508 | 204 
ಕನಕಪುರ [ಹಾರೋಹಳ್ಳಿ | 337 | 883 [120 | 846 | 374 
ಕೋಡಿಹಳ್ಳಿ 139 | 622 | 81. 514 | 297 
ಕಸಬಾ 441 ee 2153 | 1308 | 845 
ಸಾತನೂರು 21 | 795 |106| 674 | 372 
ಒಟ್ಟು | 3682 | 15017 | 18699 | 11638| 7067 | 


pes 


“ 


